ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 793 


ಉತ್ತರಿಸಬೇಕಾದ'ದಿನಾಂಕ :. 04.03.2021. | 

ಸದಸ್ಯರ ಹೆಸರು : ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸುವ ಸಚಿವರು : ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಸಚಿವರು. 


ಕ್ರ.ಸಂ ಪ್ರಶ್ನೆ ಉತ್ತರ 
ಅ) | ಬೆಂಗಳೂರು ನಗರದಲ್ಲಿ ಕ್ರೀಡಾ | ಬೆಂಗಳೂರು ನಗರದಲ್ಲಿ - ಯುವ ಸಬಲೀಕರಣ ಮತ್ತು ಕ್ರೀಡಾ 
ತರಬೇತಿಗಾಗಿ ಇರುವ | ಇಲಾಖೆಗೆ ಸೇರಿದ ವಿವಿಧ ಕ್ರೀಡಾಂಗಣ / ಕ್ರೀಡಾ ಕೇಂದ್ರಗಳು ಹಾಗೂ 


ಸ್ಮಳಗಳಾವುವು: ಯಾವ ಯಾವ ಸದರಿ ಕೇಂದ್ರಗಳಲ್ಲಿ ನೀಡಲಾಗುತ್ತಿರುವ ತರಬೇತಿಯ ವಿವರಗಳು 
ಕ್ರೀಡೆಗಳಿಗೆ ಎಲ್ಲೆಲ್ಲಿ ತರಬೇತಿಗಳನ್ನು | ಕೆಳಕಂಡಂತಿದೆ: 


ನೀಡಲಾಗುತ್ತಿದೆ; 
ಈ. ಕ್ರೀಡಾಲಂಗಣ/ ತರಬೇತಿ 
ಸಂ. ಕ್ರೀಡಾಕೇಂದ್ರ ನೀಡಲಾಗುತ್ತಿರುವ 
ಕ್ರೀಡೆಗಳ ವಿವರ 
1 ಶ್ರೀ ಕಂಠೀರವ ಕ್ರೀಡಾಂಗಣ, ! ಅಢೆಟಿಕ್ಸ್‌, ಬ್ಯಾಡ್ಮಿಂಟಿನ್‌. 
ಸಂಪಂಗಿರಾಮನಗರ ಬಾಸ್ಕೆಟ್‌ಬಾಲ್‌, ಫೆನ್ಬಿಂಗ್‌, 


ವಾಲಿಬಾಲ್‌, ಆರ್ಚರಿ, 
ಜೂಡೋ, ಕ್ರೀಡಾರೋಹಣ, 
ಕಬಡ್ಡಿ, ಟೇಬಲ್‌ ಟೆನ್ನಿಸ್‌ 
2 ಕೋರಮಂಗಲ ಒಳಾಂಗಣ | ಬಾಸ್ಕೆಟ್‌ಬಾಲ್‌ ಶೂಟಿಂಗ್‌ 
ಕ್ರೀಡಾಂಗಣ, ಕೋರಮಂಗಲ - 


3 ಹಾಕಿ ಕ್ರೀಡಾ೦ಗಣ, ಹಾಕಿ 
ಶಾಂತಿನಗರ 
4 ಜಿ.ಪಿ. ನಗರ ಕ್ರೀಡಾ ಮೈದಾನ 7 ಕ್ರಿಕೆಟ್‌ 
5 ಜಯಪ್ರಕಾಶ್‌ ನಾರಾಯಣ | ಅಥ್ಗೆಟಿಕ್ಸ್‌, ಬಾಸ್ಕೆಟ್‌ಬಾಲ್‌ 
ರಾಷ್ಟೀಯ ಯುವಜನ ವಾಲಿಬಾಲ್‌, ಪುಟ್ಕಾಲ್‌,. 
ತರಬೇತಿ ಕೇಂದ್ರ, ಈಜು 
ವಿದ್ಯಾನಗರ 
ಆ) | ಕ್ರೀಡಾಪಟುಗಳನ್ನು ಉತ್ತೇಜಿಸುವ 
ದೃಷ್ಟಿಯಿಂದ . ಮತ್ತು ಅನುಕೂಲ ಹೌದು. 
ಕಲ್ಪಿಸುವ ದೃಷ್ಟಿಯಿಂದ 
ಸಹಾಯಧನವನ್ನು 


ನೀಡಲಾಗುತ್ತಿದೆಯೇ; 


2} 


೫2 


ಇ) |ಹಾಗಿದಲ್ಲಿ, ಇದಕ್ಕಾಗಿ ಕೇಂದ್ರ ಭಾರತ ಸರ್ಕಾರವು ಕ್ರೀಡಾ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ 
ಮತ್ತು ಸರ್ಕಾರ: ಮ್ಯಯಿಸಿರುವ ಅನುದಾನ ನೀಡುತ್ತಿದ್ದು, ಕ್ರೀಡಾಪಟುಗಳಿಗೆ ಯಾವುದೇ 
| ಹಣವೆಷ್ಟು? | ಸಹಾಯಧನ ಒದಗಿಸುತ್ತಿರುವುದಿಲ್ಲ. 


ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು ಸಾಧಕ 
ಕ್ರೀಡಾಪಟುಗಳಿಗೆ ಸಹಾಯಧನ/ಪ್ರೋತಾಹಧನ ನೀಡಲು 2019- 
20ನೇ ಸಾಲಿಸಲ್ಲಿ ಮಾಡಿರುವ ವೆಚ್ಚದ ವಿವರ ಕೆಳಕಂಡಂತಿದೆ :- 


ಪ್ರ. ಯೋಜನೆ ಕ್ರೀಡಾಪಟು ಮೊತ್ತ 
ಸಂ ಗಳಸಂಖ್ಯೆ (ರೂ. 
ಲಕ್ಷಗಳಲ್ಲಿ) 
1 | ನಗದು ಪುರಸ್ಕಾರ 886 851.00 
21 ಪರಿಶಿಷ್ಟ ಜಾತಿ ಮತ್ತು 
ಪಂಗಡದ ಸಾಧಕ 
. ಕ್ರೀಡಾಪಟುಗಳಿಗೆ 428 727.30 
ವಿಶೇಷ ನಗದು 
ಪುರಸ್ಕಾರ 
3 ಪ್ರತಿಭಾವಂತ 298 135.75 
ಕೀಡಾಪಟುಗಳ 
ಶೈಕ್ಷಣಿಕ ಶುಲ್ಕ 
ಮರುಪಾವತಿ | 
4 ಕ್ರೀಡಾ ವಿದ್ಯಾರ್ಥಿ 524 52.40 
ಖೇತನ | 
ಒಟ್ಟು 2136 1766.45 


ವೈಎಸ್‌ಡಿ-ಇಬಿಬಿ/9/2021. 


(ಡಾ| Was ಗೌಡ) 


ಯುವ ಸಬಲೀಕರಣ ಮತ್ತು ಕೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 


